ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಕರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


1426 

ಶ್ರೀ ಎನ್‌.ರವಿಕುಮಾರ್‌ (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 
10.03.2022 

ಗೃಹ ಸಚಿವರು 


ಪ್ರಶ್ನೆ 

The noise pollution rules ~ 2000 
ಪ್ರಕಾರ ಖಾಯಂ ಆಗಿ ವರ್ಧಕಗಳನ್ನು 
ಅಳವಡಿಸಲು ನಿಯಮದಲ್ಲಿ 
ಅವಕಾಶವಿಲ್ಲವೆಂದಾದಲ್ಲಿ, ಮಸೀದಿಗಳಲ್ಲಿ 
ಖಾಯಂ ಆಗಿ" 
ಬಳಸುತ್ತಿರುವುದು ಸರ್ಕಾರದ 
ಬಂದಿದೆಯೆ ; ಈ ಕುರಿತು 
ಯಾವ ಕ್ರಮ ಕೈಗೊಂಡಿದೆ ; 

Te ಕಂ ಹ ವ್ಯಾಪ್ತಿಯಲ್ಲಿ 
ಎರಡು ವರ್ಷಗಳಲ್ಲಿ ಮಸೀದಿಗಳ ಮೇಲೆ 
ಖಾಯಂ ಆಗಿ ಇರುವ ಎಷ್ಟು ಲೌಡ್‌ 
ಸ್ಪೀಕರ್‌ಗಳನ್ನು ತೆರವುಗೊಳಿಸಲಾಗಿದೆ; ಈ 
ಕುರಿತು ಸರ್ಕಾರ ಕೈಗೊಂಡ ಕ್ರ; ಕ್ರಮಗಳೇನು ; 


ಗಮನಕ್ಕೆ 
ಸರ್ಕಾರವು 


(ಇ) €ವಸ್ಥಾ, [e) ಬ್ದ ಡ್‌ 
" |ಸ್ವೀಕರ್‌ ನಲ್ಲಿ ಕೂಗುವ ಆಜಾನ್‌ ಶಬ್ಬಕ್ಕಿಂತ 
ಹೆಚ್ಚಾಗಿದೆಯೇ ; ಇದ್ದಲ್ಲಿ ಎಷ್ಟು 
ದೇವಸ್ಥಾನಗಳಿಗೆ ಗಂಟೆಯ ಶಬ್ದವು 
ಜೋರಾಗಿದೆ ಎಂದು ನೋಟೀಸ್‌ 


ನೀಡಲಾಗಿದೆ ೪ 


ದ್ದನಿವರ್ಧಕಗಳನ್ನು 


ಉತ್ತರ 


The Noise Pollution Rules-2000 ಪ್ರಕಾರ 
ಖಾಯಂ ದ್ಧನಿವರ್ಧಕಗಳನ್ನು ಆಗಿ ಅಳವಡಿಸುವಂತೆ 
ಅಥವಾ ಬಳಸುವಂತೆ ಅನುಮತಿಯನ್ನು ಪೊಲೀಸ್‌ 
ಇಲಾಖೆ ವತಿಯಿಂದ ನೀಡಲಾಗಿರುವುದಿಲ್ಲ ಹಾಗೂ 
ಬೆಂಗಳೂರು ನಗರ ವ್ಯಾಪ್ತಿಯ ಹೊಲೀಸ್‌ ಠಾಣಾ 
ಸರಹದ್ದಿನಲ್ಲಿರುವ ಮಸೀದಿಗಳಿಗೆ ಲೌಡ್‌ 
ಸೀಕರ್‌ನಿಂದ ಹೊರಡುವ ಶಬ್ದ 55 ಡೆಸಿಬಲ್‌ 
ನಿಯಮಿತದಲ್ಲಿ" ಇರುವಂತೆ ನೋಡಿಕೊಳ್ಳುವ ಬಗ್ಗೆ 
ಮಸೀದಿ ಮೇಲ್ವಿಚಾರಕರಿಗೆ 
ದಿನಾಂಕ:02.02.2022ರವರೆಗೆ ಒಟ್ಟು 150 
ನೊಟೀಸ್‌ಗಳನ್ನು ನೀಡಲಾಗಿರುತ್ತದೆ. ಹಾಗೂ ಈ 
ಬಗ್ಗೆ ಪಿಸಿಆರ್‌ (Private Complaint Report) 
ಕಾಯ್ದೆ ಅನ್ವಯ 27 ಪ್ರಕರಣಗಳನ್ನು ದಾಖಲಿಸಿ ಕ್ರಮ 
ಕೈಗೊಳ್ಳಲಾಗಿರುತ್ತದೆ. 
ಬ್ರ ವ್ಯಾಪ್ತಿ *ವೆಸ್ಥಾ [ 

ಶಬ್ದವು ಆಜಾನ್‌ ” ಫಬ್ನಕಿಂತ ಹೆಚ್ಚಾಗಿರುವುದು ಕಂಡು 
ಬಂದಿರುವುದಿಲ್ಲ. "ಈ ಬಗ್ಗೆ ಪೊಲೀಸ್‌ 
ಇಲಾಖೆಯಿಂದ ಯಾವುದೇ ಕ್ರಮ 
ಕೈಗೊಂಡಿರುವುದಿಲ್ಲ. 


ಹೆಚ್‌ಡಿ 111 ಎಸ್‌ಎಸ್‌ಟಿ 2022 


pT 


ಗೃಹ ಸಚಿವರು 


